ಖಲದ ಸರಾಯಿ 
°° ಶೋಧಿಸುವುದು 


ಬಲದ ಪರಿಕಲ್ಪನೆ ನ್ಯೂಟನ್‌ ) 


ಯಂತ್ರವಿಜ್ಞಾನದಲ್ಲ 
(ಮೆಕಾನಿಕ್ಸ್‌ನಲ್ಪ) 

ಶಿಕ್ಷಕರು ಮತ್ತು ಶಿಕ್ಷಕ 
ಶಿಕ್ಷಕರು ಚೆನ್ನಾಗಿ ಅರ್ಥ 
ಮಾಡಿಕೊಂಡಿರಬೇಕೆಂದು 
ನಿರೀಕ್ಷಿಸಲಾಗುವ 

ಒಂದು ಮೂಲಭೂತ 
ಪರಿಕಲ್ಪನೆಯಾಗಿದೆ. 
ಆದಾಗ್ಯೂ ಶಿಕ್ಷಕರು ಮತ್ತು 
ಶಿಕ್ಷಕ ಶಿಕ್ಷಕರು ನ್ಯೂಟನ್‌ 
ನ ಚಲನೆಯ ನಿಯಮಗಳ 
ಮತ್ತು ಗುರುತ್ತಾಕರ್ಷಣೆಯ 
ಬದ್ಗೆ ಪರಿಚಿತರಾಗಿದ್ದರೂ, 
ಬಲದ ಬಡ್ದೆ ಕೆಲವು 

ತಪ್ಪು ಪರಿಕಲ್ಪನೆಗಳನ್ನು 
ಮುಂದುವರಿಸುತ್ತಿರುವುದು 
ಕಂಡು ಬರುತ್ತದೆ. ಈ 
ಲೇಖನವು ಈ ಪರ್ಯಾಯ 
ತಪ್ಪು-ಪರಿಕಲ್ಪನೆಗಳನ್ನು 
ಅನ್ಹೇಷಿಸಲು ಮತ್ತು 
ಅವುಗಳನ್ನು ಪಪ್ಸಿಸಲು 


ಇ 
ಪ್ರಯೋಗಗಳ ಒಂದು 


ನ್ಯೂಟನ್ನ ನ ಯಂತ್ರಶಾಸ್ಪ ಸ್ತ(ಮೆಕ್ಯಾನಿಕ್ಸ್‌) 
ಪರಿಕಲ್ಪನೆಗಳನ್ನು ಮತ್ತು. ಬಲದ 
ಪರಿಕಲ್ಪಿನೆಯನ್ನು ಅರ್ಥ ಮಾಡಿಕೊಳ್ಳುವುದು 
ಪ್ರಾಥಮಿಕ ಭೌತಶಾಸ್ತ್ರದ ತಿಕುವಳಕೆಗೆ' 
ಮೂಲಭೂತವಾದುದಾಗಿದೆ. ಆದಾಗ್ಯೂ, 
ವಿದ್ಯಾರ್ಥಿಗಳೇ ಅಲ್ಲದೆ ಶಿಕ್ಷಕರು ಮತ್ತು ಶಿಕ್ಷಕ 
-ಪ್ರಶಿಕ್ಷಕರು ಈ ಪರಿಕಲ್ಪನೆಗಳ ಬಗ್ಗೆ ಅನೇಕ 
ಪರ್ಯಾಯ ಪರಿಕಲ್ಪನೆಗಳನ್ನು [ಅಥವಾ 
ತಪ್ಪು ಪರಿಕಲ್ಪನೆಗಳನ್ನು] ಹೊಂದಿರುವ 
ಒಂದು ಕ್ಷೇತ್ರವೂ ಇದಾಗಿದೆ. ಮತ್ತು ಕೆಲವು 
ವೇಳೆ ವೃತ್ತಿಯಲ್ಲ ತೊಡಗಿರುವ ವಿಜ್ಞಾನಿಗಳು 
ಸಹ ಈ ಕ್ಷೇತ್ರದಲ್ಲ ಈ ಪರಿಕಲ್ಪನೆಗಳ ಬರ್ದೆ 
ಪರಿಕಲ್ಲನಾತ್ಯಕವಾಗಿ ಪ್ರಷ್ಟತೆ ಹೊಂದಿರದೇ 
ಇರುವ ಪ್ರವೃತ್ತಿ ಕಂಡು ಬರುತ್ತದೆ, ಬಲದ ಬಧ್ಣೆ 
ಹೆಚ್ಚನ ತಪ್ಪುಗ್ರಹಿಕೆಗಳು ಹೆಚ್ಚಾಗಿ ವೈಯಕ್ತಿಕ 
ತಪ್ಪುಗಳು ಅಥವಾ ಅರಿವಿನ ಮಿತಿಗಳ 
ಬದಲಾಗಿ ನೈಜ ಜೀವನದ ಅನುಭವದಿಂದ 
ಉದ್ಧವಿಸುತ್ತವೆ. ಗೆಅಆಯೋ-ಪೂರ್ವ ಮತ್ತು 
ನ್ಯೂಟನ್‌-ಪೂರ್ವ ಯುಗಕ್ಕೆ ಸ್ವಲ್ಪಮಲ್ಲಗೆ 
ಹೋಲುವಂತೆ ಈ ತಪ್ಪು-ಪರಿಕಲ್ಪನೆಗಳು 
ಅವರ ತಿಳುವಳಕೆಯಲ್ಲ ಎಷ್ಟು ಆಳವಾಗಿ 
ಹುದುಗಿಹೋಗಿವೆಯೆಂದರೆ, ಅವರ ಈ 
ತಪ್ಪುಗಳನ್ನು ಕೇವಲ ತೋರಿಸುವುದು 
ಅಥವಾ ಅವುಗಳ ಬಗ್ಗೆ ಸರಿಯಾದ 
ಜ್ಞಾನವನ್ನು ಹಂಚಿಕೊಳ್ಳುವುದರಿಂದ 


ಸೌರವ್‌ ಶೋಮ್‌ 


ಕೆಲವು ಸನ್ನಿವೇಶಗಳನ್ನು ವಿನ್ಯಾಸಗೊಳಸಿ. 
ಅವುಗಳನ್ನು ಪ್ರಸ್ತುತಪಡಿಸಿ ಪ್ರಶ್ನಿಸುವುದು 
ಮುಖ್ಯವಾಗುತ್ತದೆ. 


ಈ ಲೇಖನದಲ್ಲ ಲೇಖಕರು ಶಿಕ್ಷಕರು ಮತ್ತು 
ಶಿಕ್ಷಕ ಶಿಕ್ಷಕರೊಂದಿಗೆ ಒಂದು ಕಾರ್ಯಾಗಾರದ 
ಅಧಿವೇಶನದಲ್ಲ ತಮ್ಮನ್ನು ತೊಡಗಿಸಿಕೊಂಡು 
ಬಲ ಹೇಗೆ ಪ್ರತಿಕ್ರಿಬುಸುತ್ತದೆ ಎಂಬುದರ 

ಬದ್ಧೆ ಅವರ ಹೆಚ್ಚು ಸಾಮಾನ್ಯವಾದ ತಪ್ಪು- 
ಪರಿಕಲ್ಪನೆಗಳನ್ನು ವಿಶ್ಲೇಷಿಸಿದ ತಮ್ಮ 
ಅನುಭವಗಳನ್ನು ವಿವರಿಸಿದ್ದಾರೆ. 


ಕಾರ್ಯಾಗಾರದ ಸಹಭಾಗಿಗಳ ಬದ್ದೆ: 
ಬಲದ ಬದ್ದ ನಡೆಸಿದ ಕಾರ್ಯಾಗಾರದ ಸತಕ್ಕೆ 


ಉತ್ತರ ಭಾರತದ ರಾಜ್ಯ ಒಂದರ ಒಂಡೇ { 
ಜಲ್ಲೆಯಲ್ಲ ಕಾರ್ಯ ನಿರ್ವಹಿಸುತ್ತಿದ್ದ 19 
ಶಿಕ್ಷಕರು ಮತ್ತು ಆ ಮಂದಿ ಶಿಕ್ಷಕ-ಪ್ರಶಿಕ್ಷಕರು 
ಹಾಜರಾಗಿದ್ದರು. 


ಎಲ್ಲಾ ಶಿಕ್ಷಕರೂ ಕನಿಷ್ಠ ಹತ್ತು ವರ್ಷಗಳಂದ 
ಪ್ರಾಥಮಿಕ/ಮಾಧ್ಯಮಿಕ ಮತ್ತು ಫ್ರೌಢ 
ಶಾಲೆಗಳಲ್ಲ ವಿಜ್ಞಾನ ಮತ್ತು/ಅಥವಾ ಪರಿಸರ 
ಅಧ್ಯಯನದ ವಿಷಯವನ್ನು ಬೋಧಿಸುತ್ತಿದ್ದರು. 
ಅವರಲ್ರ ಕೆಲವು ಶಿಕ್ಷಕರು ವಿಜ್ಞಾನದಲ್ಲಿ 
AE ಪದವಿಯ 


ಚಿತ್ರ 1 ಅಧಿವೇಶನದ ಪ್ರಕ್ರಿಯಾ ಚಕ್ರದ ರೂಪುರೇಖೆ 
Credits: Saurav Shome. Licence: CC-BY-NC 


ಕಾರ್ಯಾಗಾರ-ಅಧಿವೇಶನದ ಸ್ಕೂಲ 
ವಿನ್ಯಾಸ 

ಕಾರ್ಯಾಗಾರ-ಭಾಗಿಗಳಲ್ಪ ಸಂಜ್ಞಾನಾತ್ಕಕ 
ಸಂಘರ್ಷವನ್ನು ಉಂಟುಮಾಡಲು 
ವಿನ್ಯಾಸಗೊಳಸಲಾಗಿತ್ತು. ಈ ಪ್ರಕ್ರಿಯೆಯ 
ಚಕ್ರದ ರೂಪರೇಖೆಯನ್ನು ಚಿತ್ರ 1 ರಲ್ಲ 
ತೋರಿಸಲಾಗಿದೆ. 


ಸತ್ರದ ಸಾಮಾನ್ಯ ನಮೂನೆ ಈ ಮುಂದಿನ 
ಕ್ರಮವನ್ನು ಒಳಗೊಂಡಿತ್ತು. ಮೊದಲಗೆ 
ಸಹಭಾಗಿಗಳಗೆ ಒಂದು ಸಮಸ್ಯೆಯ 
ಸಂದರ್ಭವನ್ನು ಪರಿಚಲಯುಸಲಾಲುತು. 
ನಂತರ ಆ ಸಮಸ್ಯೆಯ ಬದ್ದೆ ಒಂದು 
ಪ್ರಶ್ನೆಯನ್ನು ಅವರಿಗೆ ಕೇಕಲಾಯುತು. 
ನಂತರ ಕೆಲವು ಉತ್ತರಗಳನ್ನು ಮೌಖಕವಾಗಿ 
ಕೇಆ ಅಥವಾ ಬ್ಲ್ಯಾಕ್‌ ಬೋರ್ಡ್‌ 


ಬಲವನ್ನು ನೀವು ಎಷ್ಟು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದೀರಿ? 


ಚಲನೆ ಇಲ್ಲದಿದ್ದರೆ ಬಲವೂ ಇರುವುದಿಲ್ಲ! 


ಮೇಲೆ ಬರೆದು ಅವುಗಳಂದ ತಮಗೆ ಸರಿ 
ಎನಿಸಿದ ಉತ್ತರವನ್ನು ಆಯ್ದುಕೊಳ್ಳಲು 
ಸಹಭಾಗಿಗಳನ್ನು ಪ್ರೋತ್ಸ್ಥಾಹಿಸಲಾಯುತು, 
ಪ್ರತಿಯೊಂದು ಪ್ರಶ್ನೆಗೂ ಸಹಭಾಗಿಗಳು 
ತಮ್ಮ ಆಯ್ದ ಉತ್ತರವನ್ನು ಒಂದು 
ಚೀಟಯಲ್ಲ ಬರೆಯುವಂತೆ ಹೇಳಲಾಯುತು. 
ನಂತರ ಲೇಖಕರು ಆ ಜಚೀಟಗಳನ್ನು 
ಸಂಗ್ರಹಿಸಿಕೊಂಡು ಪ್ರತಿಯೊಂದು ಉತ್ತರ 


ಪ್ರಶ್ನೆ 1: ಒ೦ದೇ ರೀತಿಯ ಎರಡು ಕುರ್ಜಿಗಳವೆ 
- A ಮತ್ತು B. ಅವು ಒಂದೇ ಕಡೆಗೆ ಮುಖ 
ಮಾಡಿವೆ. ಕುರ್ಚ್ಜಿ- ಸಿ ಮೇಲೆ ಒಬ್ಬ ಮನುಷ್ಯ 
ಕುಳತಿದ್ದಾನೆ ಮತ್ತು ಕುರ್ಜಿ- B ಯ ಹಿಂದಿನ 
ಭಾಗದ ಮೇಲೆ ತನ್ನ ಕೈಗಳನ್ನು ಇಡುತ್ತಾನೆ. 
ಇದ್ದಕ್ಕಿದ್ದಂತೆ ಆ ಮನುಷ್ಯ ಕುರ್ಚ್ಜ- 8 

ಯನ್ನು ತಳ್ಳುತ್ತಾನೆ. ಈ ರೀತಿ ತಳ್ಳದುದರ 
ಪರಿಣಾಮವನ್ನು ವೀಕ್ಷಿಸಿ, ಈ ಸನ್ನಿವೇಶದಲ್ಲ ಈ 


ಎಂದು ನಿಮಗೆ ಅನ್ನಿಸುತ್ತದೆ? 


ಎ) ಮನುಷ್ಯನಾಗಲಅ ಅಥವಾ ಕುರ್ಚಿಯಾಗಲಅ 

ಒಬರು ಇನ್ನೊಬರ ಮೇಲೆ ಬಲವನು 
po) ಇಬ ೩ 
ಪ್ರಯೋಗಿಸುವುದಿಲ್ಲ. 

ಬ) ಮನುಷ್ಯ ಕುರ್ಜಿ- B ಯ ಮೇಲೆ ಬಲವನ್ನು 
ಪ್ರಯೋಗಿಸುತ್ತಾನೆ. ಆದರೆ ಕುರ್ಜಿ- 8 
ಮನುಷ್ಯನ ಮೇಲೆ ಯಾವುದೇ ಬಲವನ್ನು 
ಪ್ರಯೋಗಿಸುವುದಿಲ್ಲ. 

ಪಿ) ಮನುಷ್ಯ ಮತ್ತು ಕುರ್ಜಿ-B ಎರಡೂ 


ಕೆಕಗಿನ ಹೇಆಕೆಗಳ್ಲ ಯಾವುದು ಸರಿಯಾದುದು 


ಒಂದು ಇನ್ನೊಂದರ ಮೇಲೆ ಬಲವನ್ನು 
ಪ್ರಯೋಗಿಸುತ್ತವೆ. ಆದರೆ ಕುರ್ಚಿ- 8 
ಮನುಷ್ಯನ ಮೇಲೆ ಹೆಚ್ಚಿನ ಬಲವನ್ನು 
ಪ್ರಯೋಗಿಸುತ್ತದೆ. 

ಡಿ) ಮನುಷ್ಯ ಮತ್ತು ಕುರ್ಚ್ಜಿ-B ಈ ಎರಡೂ 
ಒಂದು ಇನ್ನೊಂದರ ಮೇಲೆ ಬಲವನ್ನು 
ಪ್ರಯೋಗಿಸುತ್ತವೆ. ಆದರೆ ಮನುಷ್ಯ 
ಕುರ್ಚಿಯ ಮೇಲೆ ಹೆಚ್ಚಿನ ಬಲವನ್ನು 
ಪ್ರಯೋಗಿಸುತ್ತಾನೆ. 

ಇ) ಮನುಷ್ಯ ಮತ್ತು ಕುರ್ಚ್ಜಿ-B ಈ ಎರಡೂ 
ಒಂದು ಇನ್ನೊಂದರ ಮೇಲೆ ಒಂದೇ 
ಪರಿಮಾಣದ ಬಲವನ್ನು ಪ್ರಯೋಗಿಸುತ್ತವೆ. 


ಉತ್ತರಗಳು: ೨೦(81%) ಸಹಭಾಗಿಗಳು 
ಪರ್ಯಾಯ ಉತ್ತರ ಸಿ)ಯನ್ನು ಆಯ್ದೆ 
ಮಾಡಿದರು. ಆದರೆ 5(೨%) ಸಹ-ಭಾಗಿಗಳು 
ಪರ್ಯಾಯ ಉತ್ತರ ಇ)ಯನ್ನು ಆಯ್ದೆ 
ಮಾಡಿದರು. 


ನೀವು ಯಾವ ಪರ್ಯಾಯ ಉತ್ತರವನ್ನು 
ಆಯ್ದೆಮಾಡಿಕೊಳ್ತುವಿರಿ? 


ಚಿತ್ರ 2. ಕುರ್ಚಿ - ಸಿಯ ಮೇಲೆ ಕುಳತಿರುವ ಮನುಷ್ಯ 
ಕುರ್ಚಿ - ಔಯನ್ನು ತಳ್ಳುತ್ತಿರುವುದು. 
ಕೃಪೆ: ಸೌರವ ಶೋಮ್‌ ಲೈಸೆನ್‌: CC-BY-NC 


56 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಎಷ್ಟು ಬಾರಿ ಬಂದಿದೆ ಮತ್ತು ಎಷ್ಟು ಪ್ರತಿಶತ 
ಬಂದಿದೆ (%) ಎಂಬುದನ್ನು ಗುರುತು 
ಮಾಡಿಕೊಂಡರು. ಸಹ-ಭಾಗಿ ವ್ಯಕ್ತಿಗಳ 
ಗೋಪ್ಯತೆಯನ್ನು ಸಂರಕ್ಷಿಸಲು ಈ 
ವಿಧಾನವನ್ನು ಉಪಯೋಗಿಸಲಾಲಯುತು. 


ಮೊದಲನೆ ಪ್ರಶ್ನೆಯನ್ನು ಹೊರತುಪಡಿಸಿ, 
ಇತರ ಎಲ್ಲಾ ಪ್ರಶ್ನೆಗಕನ್ನು ಬಲ ಪರಿಕಲ್ಪನೆ 
ಅಂಶಾವಳಯಖಂದ (Force Concept 
Inventory - FCI) ತೆಗೆದುಕೊಳ್ಳಲಾಗಿದೆ. 
ಸರಕಗೊಳಸುವ ಮತ್ತು ಸಹ-ಭಾಗಿಗಳಗೆ 
ಸಾಂದರ್ಭಕವಾಗಿ ಸಂಬಂಧಗೊಳಸುವ 
ದೃಷ್ಟಿಯಿಂದ ಪ್ರಶ್ನೆಗಳ ಮತ್ತು ಉತ್ತರಗಳ 
ಪದ-ಪುಂಜಗಳನ್ನು ಪ್ವಲ್ಪ್ಲಮಲ್ಟಗೆ 
ಬದಲಾಲುಸಲಾಗಿದೆ. ಅದೂ ಅಲ್ಲದೆ, 
ಭಾಷೆಯಲ್ಲ ಮತ್ತು ಉತ್ತರಗಳ ಕ್ರಮದಲ್ಲಿ 
ಪ್ರಶ್ನೆಗಳನ್ನು ಮೌಖಕವಾಗಿ ಕೇಳಲು 
ಹಿಂದಿಭಾಷೆಯಲ್ಲ (ಸಹಭಾಗಿಗಳಗೆ ಚೆನ್ನಾಗಿ 
ಪರಿಚಯವಿದ್ದ ಭಾಷೆ) ಸ್ವಲ್ಲ ಮಣ್ಟನ 
ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. 


ಪ್ರತಿಯೊಂದು ಉತ್ತರ ಎಷ್ಟು ಬಾರಿ ಬಂದಿದೆ 
ಮತ್ತು ಎಷ್ಟು ಪ್ರತಿಶತ ಬಂದಿದೆ ಎಂದು 
ಗುರುತಿಸಿಕೊಂಡ ನಂತರ ಕೆಲವು ಕ್ರಿಯೆಗಳ 
ಬದ್ಧೆ ಚರ್ಚೆಯನ್ನು. ವಾದ-ವಿವಾದವನ್ನು 
ಆರಂಭಸಲು ಲೇಖಕರು ಸಹಭಾಗಿಗಳಗೆ 
ಗಹನವಾದ ಪ್ರಶ್ನೆಗಳನ್ನು ಕೇಆದರು. ಕೆಲವು 
ಸಂದರ್ಭಗಕಲ್ಪ ವಿವಿಧ ಉತ್ತರಗಳನ್ನು 
ಚರ್ಚಿಸುವಾಗ ಲೇಖಕರು ಕೆಲವು ಹೊಸ 
ಪರಿಕಲ್ಪನೆಗಳನ್ನು ಪರಿಚಯುಸುತ್ತಿದ್ದರು. 
ಒಂದು ಪ್ರಶ್ನೆಯನ್ನು ಸಂಪೂರ್ಣವಾಗಿ 
ಚರ್ಚಿಸಿದ ನಂತರವೇ ಮತ್ತು ಸಹಭಾಗಿಗಳು 
ಆ ಪ್ರಶ್ನೆಯ ಬಣ್ಣೆ ಸಾಕಷ್ಟು ತಿಕುವಳಕೆಯನ್ನು 
ಹೊಂದಿದುದನ್ನು ತೋರಿಸಿದ ನಂತರವೇ 
ಮುಂದಿನ ಪ್ರಶ್ನೆಗೆ ಮುಂದುವರಿಯುತ್ತಿದ್ದರು. 


ಉತ್ತರ - 1: ಪ್ರಶ್ನೆ 1ರ ಸರಿಯಾದ ಉತ್ತರ 
(€) ಪರ್ಯಾಯದಲ್ಪರುವುದು. ಹಾಗಾದರೆ 
ಸಹಭಾಗಿಗಳು ಪರ್ಯಾಯ (b)ಯನ್ನು ಏಕೆ 
ಆಯ್ದೆಮಾಡಿದರು? 


ಕುರ್ಜಿ- Aಿ ಯಲ್ಲ ಯಾವುದೇ ಚಲನೆ 
ಇರಲಲ್ಲವೆಂಬುದನ್ನು ಸಹಭಾಗಿಗಳು 
ಗಮನಿಸಿದರು ಮತ್ತು ಇದಕ್ಕೆ ಪ್ರತಿಯಾಗಿ 
ಕುರ್ಚ್ಜಿ- B ಯಲ್ಲ ಸಾಕಷ್ಟು ಚಲನೆ 
ಇರುವುದನ್ನು ಗಮನಿಸಿದರು. ಅವರುಗಳು 
ಬಲದ ಪ್ರಯೋಗಕ್ಲೂ ಒಂದು ವಸ್ತುವಿನ 
ಚಲನೆಗೂ ಸಂಬಂಧ ಕಲ್ತಸಿದರು. ಈ 
ಉದಾಹರಣೆಯಲ್ಲ ಚಅಸುವ ಕುರ್ಚಿಗೆ 
ಸಂಬಂಧಿಸಿದರು. ನ್ಯೂಟನ್ನನ ಚಲನೆಯ 
ಮೊದಲನೆ ನಿಯಮವನ್ನು ಉಲ್ಲೇಖಸುತ್ತಾ. 
ಕುರ್ಜಿ- ಸಿ ವಿಶ್ರಾಂತಿಯಲ್ಲರುವುದರಿಂದ 
ಅದರ ಮೇಲೆ ಪ್ರಯೋಗವಾಗಿರುವ 
ಯಾವುದೇ ಬಲ ಇರಲಲ್ಲ ಎಂದು 
ಸಹಭಾಗಿಗಳು ವಾದಿಸಿದರು. 


ಈ ವಾದ ತಪ್ಪು ಏಕೆ? ಈ ಪರ್ಯಾಯವನ್ನು 
ಆಯ್ಕೆ ಮಾಡಿದುದರಲ್ಲ ಗಮನಿಸಬೇಕಾದ 
ಒಂದು ನಿರ್ಣಾಯಕ ಅಂಶವಿದೆ. 
ಸಹ-ಭಾಗಿಗಳು ಎರಡು ಮುಖ್ಯ 
ಪರಿಗಣನೆಗಳನ್ನು ಉಪೇಕ್ಷಿಸಿದ್ದರು: 
ಅವೆಂದರೆ ನ್ಯೂಟನ್ನನ ಚಲನೆಯ 
ಮೂರನೇ ನಿಯಮದ ಉಲ್ಲಂಘನೆ ಮತ್ತು 
ಘರ್ಷಣೆಯ ಬಲ. ನ್ಯೂಟನ್ನನ ಚಲನೆಯ 
ಮೂರನೇ ನಿಯಮದ ಪ್ರಕಾರ ಕುರ್ಜಿ- 
A ಯೆ ಮೇಲೆ ಕುಳತಿರುವ ಮನುಷ್ಯ 
ಕುರ್ಚ್ಜಿ- B ಯ ಮೇಲೆ ಬಲವನ್ನು 
ಪ್ರಯೋಗಿಸಿದಾಗ, ಕುರ್ಜಿ- ಔB ಸಹ 
ಸರಿಯಾಗಿ ಅಷ್ಟೇ ಪ್ರಮಾಣದ ಬಲವನ್ನು 
ಕುರ್ಜಿ- ಸಿಯ ಮೇಲೆ ಕುಆತಿರುವ 


ಮನುಷ್ಯನ ಮೇಲೆ ಪ್ರಯೋಗಿಸುತ್ತದೆ. 


ಆದರೆ ಈ ಎರಡು ಕುರ್ಜಿಗಳು ಈ 
ಬಲವನ್ನು ಅನುಭವಿಸಿ, ಚಅಸುವಾಗ, 
ಮತ್ತೊಂದು ಎರಡನೆಯ ಬಲ ಅಂದರೆ 
ಘರ್ಷಣೆಯ ಬಲ ಕ್ರಿಯೆಗೆ ತೊಡಗುತ್ತದೆ 
ಮತ್ತು ಎರಡೂ ಕುರ್ಜಿಗಕ ಗಾಅಗಳ 
ತಿರುಗುಪಿಕೆಯ ಮೇಲೆ ವಿರುಧ್ಧ ದಿಕ್ಕಿನಲ್ಲ 
ಪ್ರತಿಕ್ರಿಯಿಸುತ್ತದೆ. ಎರಡು ಕುರ್ಜಿಗಳೂ 
ತಳ್ಳುವಿಕೆಯ ಒಂದೇ ಪ್ರಮಾಣದ ಬಲವನ್ನು 
ಅನುಭವಿಸಿದರೂ ಅಂದರೆ ಪಡೆದರೂ, 

ಅವು ಒಂದೇ ಪ್ರಮಾಣದ ಘರ್ಷಣಿಯ 
ಬಲವನ್ನು ಅನುಭವಿಸುವುದಿಲ್ಲ. ಇದರ 
ಅರ್ಥ ಎರಡು ಕುರ್ಚಿಗಳ ತೂಕದ ವ್ಯತ್ಯಾಸ 
ಇದಕ್ಕೆ ಕಾರಣವಾಗಿದೆ ಎಂದಾಗುತ್ತದೆ. 
ಕುರ್ಚ್ಜಿ- ಸಿ ಅದರ ಮೇಲೆ ಕುಳತಿರುವ 
ಮನುಷ್ಯನ ತೂಕವನ್ನು ಅತಿರಿಕ್ಷವಾಗಿ 
ಹೊತ್ತಿರುವುದರಿಂದ, ಅದು ಕುರ್ಚ್ಜಿ- B ಯ 
ಮೇಲೆ ಪ್ರಯೋಗವಾಗುವ ಘರ್ಷಣಿಯ 
ಬಲಕ್ಕಿಂತ ಹೆಚ್ಚಿನ ಘರ್ಷಣಿಯ ಬಲವನ್ನು 
ಪಡೆಯುತ್ತಿರುತ್ತದೆ. ಇದು ಎರಡು 
ಕುರ್ಚಿಗಳು ಬೇರೆ ಬೇರೆಯಾದ ದೂರಗಳಗೆ 
ಚಲಸಲು ಕಾರಣವಾಗುತ್ತದೆ. 


ಆಸಕ್ತಿದಾಯಕ ವಿಷಯವೆಂದರೆ, ನ್ಯೂಟನ್ನನ 
ಚಲನೆಯ ಮೂರನೇ ನಿಯಮವನ್ನು 
ನಿರೂಪಿಸಲು ಕೇಆದಾಗ ಸಹಭಾಗಿಗಳು 
ಅದನ್ನು ಸರಿಯಾಗಿಯೇ ನಿರೂಪಿಸಿದರು - 
"ಪ್ರತಿಯೊಂದು ಕ್ರಿಯೆಯೂ ಸಮಾನವಾದ 
ಮತ್ತು ವಿರುದ್ಧವಾದ ಪ್ರತಿಕ್ರಿಯೆಯನ್ನು 
ಹೊಂದಿರುತ್ತದೆ”. ಆದರೆ ಠಈ ನಿಯಮವನ್ನು 
ತಿಆದುಕೊಂಡಿರುವುದು ಅವರ ಉತ್ತರಗಳ 
ಮೇಲೆ ಪ್ರಭಾವ ಚೀರಿರಲಲ್ಲ. 


ಉತ್ತರ - 2: ೭ನೇ ಪ್ರಶ್ನೆಗೆ 
ಸರಿಯಾದ ಉತ್ತರ ಆಯ್ದೆ ಇ) ಯಲ್ಲ 
ನಿರೂಪಿತವಾಗಿರುವುದು. ಆದಾಗ್ಯೂ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 57 


ಚಲನೆ ಹೆಚ್ಚಾದಷ್ಟೂ ಬಲವೂ ಹೆಚ್ಚಾಗಿರುತ್ತದೆ 


ಪ್ರಶ್ನೆ 2: ಪ್ರಶ್ನೆ - 1ರ ದೃಶ್ಯವನ್ನೇ ಕಲ್ತಸಿಕೊಳ್ಳ. 
ಆದರೆ ಈಗ ಕುರ್ಚ್ಜಿ- B ಯ ಮೇಲೂ 
ಒಬ್ಬ ಮನುಷ್ಯ ಕುಳತಿದ್ದಾನೆ ಮತ್ತು 
ಅವನ ದ್ರವ್ಯರಾಶಿ ಕುರ್ಜಿ- ಸಿ ಯ ಮೇಲೆ 
ಕುಳತಿರುವ ಮನುಷ್ಯನ ದವ್ಯರಾಶಿಗಿಂತ 
15 ರಷ್ಟು ಅಧಿಕವಾಗಿದೆ. ಕುರ್ಜಿ- ಸಿಯ 
ಮೇಲೆ ಕುಳತಿರುವ ಮನುಷ್ಯ ಇದ್ದಕ್ಕಿದ್ದಂತೆ 
ಕುರ್ಜಿ- B ಯನ್ನು ತಳ್ಳುತ್ತಾನೆ. 
ಏನಾಗುತ್ತದೆ ಎಂಬುದನ್ನು ಅವಲೋಕಿಸಿ 
ಮತ್ತು ಕೆಳಗೆ ಕೊಟ್ಟರುವ ಹೇಆಕೆಗಳ೦ದ 
ಸರಿಯಾದ ವಿವರಣೆಯನ್ನು ಆಯ್ದೆಮಾಡಿ. 


ಎ) ಕುರ್ಜಿ- ಸಿಯ ಮೇಲೆ ಕುಅತಿರುವ 
ಮನುಷ್ಯನಾಗಲ ಅಥವಾ ಕುರ್ಜಿ- B 
ಯ ಮೇಲೆ ಕುಆತಿರುವ ಮನುಷ್ಯನಾಗಲಅ 
ಒಬ್ಬನು ಇನ್ನೊಬ್ಬನ ಮೇಲೆ ಬಲವನ್ನು 
ಪ್ರಯೋಗಿಸುವುದಿಲ್ಲ. 

ಬ) ಕುರ್ಜಿ- ಸಿಯ ಮೇಲೆ ಕುಅತಿರುವ 
ಮನುಷ್ಯ ಕುರ್ಜಿ- ಔಯ ಮೇಲೆ 
ಬಲ ಪ್ರಯೋಗಿಸುತ್ತಾನೆ. ಆದರೆ ಆ 
ಕುರ್ಚಿ ಮನುಷ್ಯನ ಮೇಲೆ ಬಲ 
ಪ್ರಯೋಗಿಸುವುದಿಲ್ಲ. 

ಸಿ) ಕುರ್ಜಿ- B ಮತ್ತು ಕುರ್ಚ್ಜಿ- ಸಿಯ ಮೇಲೆ 
ಕುಳತಿರುವ ಮನುಷ್ಯ ಈ ಇಬ್ಬರೂ 
ಒಬ್ಬರು ಇನ್ನೊಬ್ಬರ ಮೇಲೆ ಬಲವನ್ನು 
ಪ್ರಯೋಗಿಸುತ್ತಾರೆ, ಆದರೆ ಕುರ್ಚಿ 


ಮನುಷ್ಯನ ಮೇಲೆ ಹೆಚ್ಚನ ಬಲವನ್ನು 
ಪ್ರಯೋಗಿಸುತ್ತದೆ. 

ಡಿ) ಕುರ್ಚ್ಜಿ- ಔB ಮತ್ತು ಕುರ್ಜಿ- ಸಿಯ ಮೇಲೆ 
ಕುಳತಿರುವ ಮನುಷ್ಯ - ಈ ಇಬ್ಬರೂ 
ಒಬ್ಬರು ಇನ್ನೊಬ್ಬರ ಮೇಲೆ ಬಲವನ್ನು 
ಪ್ರಯೋಗಿಸುತ್ತಾರೆ. ಆದರೆ ಮನುಷ್ಯ 
ಕುರ್ಚಿಯ ಮೇಲೆ ಹೆಚ್ಚನ ಬಲವನ್ನು 
ಪ್ರಯೋಗಿಸುತ್ತಾನೆ. 

ಇ) ಕುರ್ಚಿ- ಔB ಮತ್ತು ಕುರ್ಜಿ- ಸಿಯ ಮೇಲೆ 
ಕುಳತಿರುವ ಮನುಷ್ಯ ಒಬ್ಬರು ಇನ್ನೊಬ್ಬರ 
ಮೇಲೆ ಒಂದೇ ಪರಿಮಾಣದ ಬಲವನ್ನು 
ಪ್ರಯೋಗಿಸುತ್ತಾರೆ. 


ಎಫ್‌) ಕುರ್ಜಿ- B ಕುರ್ಜಿ- ಸಿಯ ಮೇಲೆ 
ಕುಳತಿರುವ ಮನುಷ್ಯನ ಮೇಲೆ ಬಲವನ್ನು 
ಪ್ರಯೋಗಿಸುತ್ತದೆ. ಆದರೆ ಕುರ್ಚಿ- 
ಸಿಯ ಮೇಲೆ ಕುಳತಿರುವ ಮನುಷ್ಯ 
ಕುರ್ಚಿ- ಔಯ ಮೇಲೆ ಬಲವನ್ನು 
ಪ್ರಯೋಗಿಸುವುದಿಲ್ಲ. 


ಉತ್ತರಗಳು: 15 (56%) ಸಹ-ಭಾಗಿಗಳು 
ಪರ್ಯಾಯ ಸಿ) ಯನ್ನು, 5(18%) ಮಂದಿ 
ಪರ್ಯಾಯ ಇ) ಯನ್ನು, 3(12%) ಮಂದಿ 
ಪರ್ಯಾಯ ಎಫ್‌) ಅನ್ನು. ಇಬ್ಬರು (7%) 
ಪರ್ಯಾಯ ಬ) ಯನ್ನು ಮತ್ತು ಒಬ್ಬರು (4%) 
ಮಂದಿ ಪರ್ಯಾಯ ಎ) ಯನ್ನು, ಆಯ್ದೆ 
ಮಾಡಿದ್ದರು. 


ನೀವು ಯಾವ ಪರ್ಯಾಯವನ್ನು ಆಯ್ದೆ 
ಮಾಡುವಿರಿ? 


ಚಿತ್ರ ತ. ಕುರ್ಚಿ-ಸಿಯಲ್ಲ ಕುಳತಿರುವ ಮನುಷ್ಯ 
ಕುರ್ಚ್ಜಿ-Bಯಲ್ಲ ಕುಅತಿರುವ ಮನುಷ್ಯನೊಂದಿಗೆ 
ಕುರ್ಚಿಯನ್ನು ತಳ್ಳುತ್ತಿರುವುದು. 


ಕೃಪೆ: ಸೌರವ್‌ ಶೋಮೆ ಲೈಸೆನ್ಟ್‌- CC-BY-NC 


ಸಹಭಾಗಿಗಳ ಪ್ರತಿಕ್ರಿಯೆಗಳಲ್ಲ ಅಷ್ಟೊಂದು 
ವೈವಿಧ್ಯತೆ ಇದ್ದುದು ಏಕೆ? 


ಆಯ್ದೆ ಸಿ) ಯನ್ನು ಆಯ್ಲೆ ಮಾಡಿದ್ದವರು 
ನ್ಯೂಟನನ್ನನ ಚಲನೆಯ ಎರಡನೇ 
ನಿಯಮವನ್ನು ಉಪೇಕ್ಷಿಸಿದ್ದರು 
ಎನ್ನುವುದು ಸಾಜತಾಗುತ್ತದೆ. 

ಚಲಸಿದ (ಕ್ರಮಿಸಿದ) ದೂರವನ್ನು 
ಅಥವಾ ಅದು ಉಂಟು ಮಾಡಿದ 
ವೇಗೋತ್ಸರ್ಷವನ್ನು ಹೋಆಸುವುದು 
ಮಾತ್ರ ಎರಡೂ ವಸ್ತುಗಳ ಮೇಲೆ 
ಪ್ರಯೋಗಿಸಿರುವ ಬಲದ ಪರಿಮಾಣವು 
ಸಮಾನವಾಗಿಲ್ಲ ಎಂಬ ತೀರ್ಮಾನಕ್ಕೆ 
ಬರಲು ಸಾಕಾಗುವುದಿಲ್ಲ. ನಾವು 
ಪ್ರತಿಯೊಂದು ವಸ್ತುವಿನ ದವ್ಯರಾಶಿಯನ್ನು 
ತಿಆದುಕೊಳ್ಳಬೇಕಾಗುತ್ತದೆ. ಇದೇ ರೀತಿ, 
ಆಯ್ದೆ ಎಫ್‌) ಅನ್ನು ಆಯ್ದೆಮಾಡಿಕೊಂಡ 
ಸಹಭಾಗಿಗಳು ಕುರ್ಜಿ-ಸಿ ಚಲನೆಗಿಂತ 
ಕುರ್ಜಿ- ಔBಯ ಚಲನೆ ಕಡಿಮೆ ಇದ್ದುದರಿಂದ 
ಈ ಅಂಶವನ್ನು ಉಪೇಕ್ಷಿಸಿದ್ದರು. ಈ 
ಎರಡೂ ಉದಾಹರಣೆಗಳಲ್ಲ, ಕುರ್ಜಿಗಳು 
ಕ್ರಮಿಸಿದ ದೂರವನ್ನು ಪರಿಗಣನೆಗೆ 
ತೆಗೆದುಕೊಂಡು, ಈ ಎರಡೂ ವಸ್ತುಗಳ 
ಮೇಲೆ ಪ್ರಯೋಗಿಸಲ್ಪಟ್ಟಿದ್ದ ಬಲದ 


ಪರಿಮಾಣವನ್ನು ಅಂದಾಜು ಮಾಡಲು 
ಸಹಭಾಗಿಗಳು ಪ್ರಯತ್ನಿಸಿದ್ದರು. ಆದರೆ 
ಅವರುಗಳು ಅವುಗಳ ದವ್ಯರಾಶಿಗಳನ್ನು 
ಉಪೇಕ್ಷಿಸಿದ್ದರು, ಆಯ್ದೆ ಬ) ಯನ್ನು 
ಆಯ್ದೆಮಾಡಿದ ಇಬ್ಬರು ಸಹ-ಭಾಗಿಗಳು 
ಸಜೀವ ವಸ್ತುಗಳು ಅಥವಾ ತಳ್ಳುವ ಇಚ್ಛೆ 
ಹೊಂದಿರುವ ವಸ್ತುಗಳು ಮಾತ್ರ ಬಲವನ್ನು 
ಪ್ರಯೋಗಿಸಬಲ್ಲವು ಎಂದು ತಪ್ಪಾಗಿ 
ಊಹಿಸಿಕೊಂಡಿದ್ದರು. ಪರ್ಯಾಯ ಎ) 
ಯನ್ನು ಆಯ್ದೆಮಾಡಿದ್ದ ಒಬ್ಬನೇ ಒಬ್ಬ 
ಸಹಭಾಗಿ ಮನುಷ್ಯನಾಗಅ ಅಥವಾ 


ಕುರ್ಜಿಯಾಗಲಅ ಒಂದು ಇನ್ನೊಂದರ ಮೇಲೆ 


ಯಾವುದೇ ಬಲವನ್ನು ಪ್ರಯೋಗಿಸಲಅಲ್ಲ 
ಎಂದು ತಿಳಸಿದ್ದರು. 

ಈ ಹಂತದಲ್ಲ ಪ್ರಶ್ನೆ - 1 ಮತ್ತು ಪಶ್ನೆ 

- 2ಕ್ಕೆ ತಮ್ಮ ಉತ್ತರಗಳನ್ನು ಪರಸ್ಪರ 
ತುಲನೆ ಮಾಡುವಂತೆ ಸಹಭಾಗಿಗಳಗೆ 
ಹೇಳಲಾಯುತು. ಕೆಲವು ಪ್ರತಿಕ್ರಿಯೆಗಳಕಲ್ಲ 
ಎರಡು ಪ್ರಾತ್ಯಕ್ಷಿಕೆಗಳಲ್ಲ ಸಹಭಾಗಿಗಳಂದ 
ಪಡೆದ ಉತ್ತರಗಳು ಬಲದ ಬಣ್ಗೆ ಅವರು 
ಹೊಂದಿದ್ದ ತಷ್ಪು-ಪರಿಕಲ್ಲನೆಗಆ೦ದಲೇ 
ಹೊರಹೊಮ್ಮಿದ್ದವು. ಹೆಚ್ಚನ ಸಹಭಾಗಿಗಳು 
ಮೊದಲನೆಯ ಪ್ರಾತ್ಯಕ್ಷಿಕೆಯಲ್ಲ ಕುರ್ಜ- 


58 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


ಸಿಯಲ್ಪ ಕುಳತಿದ್ದ ಮನುಷ್ಯ ಮಾತ್ರ 
ಕುರ್ಚ್ಜಿ- ಔBಯ ಮೇಲೆ ಬಲವನ್ನು 
ಪ್ರಯೋಗಿಸುತ್ತಿದ್ದ ಎಂದು ಸೂಚಿಸಿದರು. 
ಎರಡನೇ ಪ್ರಾತ್ಯಕ್ಷಿಕೆಯಲ್ಲ ಕುರ್ಚ್ಜಿ- ಸ 
ಮೇಲೆ ಕುಳತಿದ್ದ ಮನುಷ್ಯ ಮತ್ತು ಕುರ್ಚಿ- 
B ಇಬ್ಬರೂ ಒಬ್ಬರು ಇನ್ನೊಬ್ಬರ ಮೇಲೆ 
ಬಲವನ್ನು ಪ್ರಯೋಗಿಸುತ್ತಿದ್ದರು. ಆದರೆ ಈ 
ಎರಡೂ ಕುರ್ಚಿಗಳು ಒಂದು ಮತ್ತೊಂದರ 
ಮೇಲೆ ಬಲವನ್ನು ಪ್ರಯೋಗಿಸುತ್ತಿದ್ದವು. 
ಆದರೆ ಈ ಎರಡು ಬಲಗಳ ಪರಿಮಾಣ 
ಒಂದೇ ಆಗಿರಲಅಲ್ಲ, ಮೊದಲನೇ 
ಸನ್ನಿವೇಶದಲ್ಲ ಕುರ್ಜಿ- B ಬಾಅಯಾಗಿದ್ದಿತು 
ಮತ್ತು ಎರಡನೇ ಸನ್ನಿವೇಶದಲ್ಲ ಆ ಕುರ್ಜಿ 
(ಕುರ್ಜಿ- 8) ಚಲನೆಯಿಲ್ಲದ, ಹಾಗೂ 
ಕುರ್ಜಿ- ಸಿ ಮೇಲದ್ದ ಮನುಷ್ಯನಿಗಿಂತ 
ಭಾರವಾಗಿದ್ದ ಮನುಷ್ಯನಿಂದ 
ಆಕ್ರಮಿತವಾಗಿತ್ತು. 


ಈ ಎರಡೂ ಪ್ರಶ್ನೆಗಳಗೆ ಪ್ರತಿಕ್ರಿಯೆ 
ನೀಡುವಾಗ ಹೆಚ್ಚಿನ ಸಹಭಾಗಿಗಳು 
ವಸ್ತುವಿನ ಚಲನೆಯ ಪರಿಮಾಣಕ್ಕೂ ಮತ್ತು 
ಆ ವಸ್ತುವಿನ ಮೇಲೆ ಪ್ರಯೋಗಿಸಲ್ಪಲ್ಪದ್ದ 
ಬಲಕ್ಕೂ ಮಾತ್ರ ಸಂಬಂಧ ಕಲ್ತಸಿದ್ದರು. 
ಸಮಾಧಾನಕರವಾದ ವಿಷಯವೆಂದರೆ, 


ಈ ಉತ್ತರಗಳು ಸಹ-ಭಾಗಿಗಳಲ್ಪ 
ಚರ್ಚೆಯನ್ನು ಪ್ರಾರಂಭಸಿದವು. 
ಸಹಭಾಗಿಗಳು ಈ ವಿರೋಧಾಭಾಸಗಳನ್ನು 
ಒಪ್ಪಿಕೊಂಡುದೇ ಅಲ್ಲದೆ ಅವುಗಳ ಬಧ್ದೆ 
ವಿಮರ್ಶಿಸತೊಡಗಿದರು. ಆದಾಗ್ಯೂ ಈ 
ಎರಡೂ ಸನ್ನಿವೇಶಗಳಗೆ ನ್ಯೂಟನ್ನನ 
ಚಲನೆಯ ಮೂರನೇ ನಿಯಮವನ್ನು 
ಅವ್ವಯುಸಲು ಸಹಭಾಗಿಗಳಗೆ 
ಸಾಧ್ಯವಾಗಲ್ಲ. ಈ ಎಲ್ಲಾ ಅಂಶಗಳನ್ನು 
ಸಹಭಾಗಿಗಳಗೆ ತಿಆಪಲಾಯುತು. 


ಈ ಘಟ್ಟದಲ್ಲಯೂ ಸಹಭಾಗಿಗಳಗೆ ಈ 
ಎರಡೂ ಸನ್ನಿವೇಶಗಳಗೆ ಸರಿಯಾದ 
ಉತ್ತರಗಳನ್ನು ತಿಅಸುವ ಅಥವಾ ವಿವರಿಸುವ 
ಪ್ರಯತ್ನವನ್ನು ಮಾಡಲಲ್ಲ. ಇದಕ್ಕೆ 
ಬದಲಾಗಿ, ಎರಡು ಕುರ್ಚಿಗಳ ನಡುವೆ 
ಇದ್ದ ಚಲನೆಯಲ್ಪ್ಲನ ವ್ಯತ್ಯಾಸವನ್ನು ಸಹ- 
ಭಾಗಿಗಳು ಅರ್ಥಮಾಡಿಕೊಳ್ಳಲು ಸಹಾಯ 
ಮಾಡಲು, ಲೇಖಕರು ಅವರಿಗೆ ನ್ಯೂಟನ್ನನ 
ಗುರುತ್ತಾಕರ್ಷಣ ನಿಯಮವನ್ನು 
ಪರಿಚಯುಸಿದರು. ಭೂಮಿ ಯಾವುಡೇ 
ವಸ್ಸುವಿನ ಮೇಲೆ ಪ್ರಯೋಗಿಸುವ 

ಬಲವು ಯಾವುದೇ ವಸ್ತು ಅದರ ಮೇಲೆ 
ಪ್ರಯೋಗಿಸುವ ಬಲಕ್ಕೆ ನಿಖರವಾಗಿ 
ಸಮಾನವಾಗಿರುತ್ತದೆ ಎಂಬ ವಿಷಯವನ್ನು 
ನಿರ್ದಿಷ್ಟವಾಗಿ ಉದಾಹರಿಸುತ್ತಾ ಲೇಖಕರು 
ನ್ಯೂಟನ್ನನ ಚಲನೆಯ ಮೂರು 
ನಿಯಮಗಳಗೂ ಮತ್ತು ನ್ಯೂಟನ್ನನ 
ಗುರುತ್ತಾಕರ್ಷಣ ನಿಯಮಕ್ಕೂ ನಡುವೆ 
ಇರುವ ಸಂಬಂಧದ ಬಣ್ದೆ ಸಹಭಾಗಿಗಳ 
ಗಮನ ಸೆಳೆದರು. 


ಉತ್ತರ - 3: ಮೊದಲನೆ ದೃಶ್ಯವನ್ನು ಪ್ರಸ್ಲುತ 
ಪಡಿಸಿದ್ದಾಗ, ಎರಡು ಬಾಟಲ್‌ಗಳೂ 


ಭಾರವಾದ ಮತ್ತು ಹಗುರವಾದ ಎರಡೂ 


ವಸ್ತುಗಳೂ ಒಂದೇ ಸಮಯದಲ ನೆಲದ 
ಮೇಲೆ ಬೀಳುತ್ತವೆ. 


ಪ್ರಶ್ನೆ ತ: ಕೆಳಗೆ ಕೊಟ್ಟರುವ ದೃಶ್ಯಗಳಲ್ಲಿ 
ಎರಡು ವಸ್ತುಗಳನ್ನು ಒಂದೇ ಎತ್ತರದಿಂದ 
ಕೆಳಕ್ಕೆ ಬಡಲಾಗಿದೆ. ಯಾವ ವಸ್ತು ನೆಲದ 
ಮೇಲೆ ಬೇಗ ಜೀಳುತ್ತದೆ? 


ದೃಶ್ಯ 1 ಒಂದು ಖಾಅ ಬಾಟಅ ಮತ್ತೊಂದು 
ನೀರು ತುಂಬದ ಬಾಟಲ 

ದೃಶ್ಯ 2: ಒಂದು ಪರ್ಸ್‌ ಮತ್ತೊಂದು 
ಕಾಗದದ ಹಾಳೆ 


ದೃಶ್ಯ 3: ಒಂದು ನೋಟ್‌ ಬುಕ್‌ 
ಮತ್ತೊಂದು ಅದರಲ್ಲನ ಒಂದು ಹಾಕೆ 


ನೀವು ಯಾವ ಯಾವ ವಸ್ತುಗಳನ್ನು ಆಯ್ದೆ 
ಮಾಡಿಕೊಳ್ಳುವಿರಿ? 


ಒಂದೇ ಸಮಯದಲ್ಲ ನೆಲಕ್ಕೆ ಜೀಳುತ್ತವೆ 
ಎಂದು ಸಹಭಾಗಿಗಳು ಪೂರ್ವಾನುಮಾನ 
ಮಾಡಿದರು. ಅವರ ನಿರೀಕ್ಷೆಯನ್ನು 
ದೃಢಪಡಿಸಲು ಎರಡು ನೀರು ತುಂಬದ 
ಬಾಟಅಗಳಂದ ಪ್ರಯೋಗವನ್ನು 
ಮಾಡಲಾಲುತು. ಸಹಭಾಗಿಗಳ 
ಸೂಚನೆಯಂತೆ ಎರಡೂ ಬಾಟಲ್‌ಗಳನ್ನು 
ಇನ್ನೂ ಹೆಚ್ಚಿನ ಎತ್ತರದಿಂದ ನೆಲಕ್ಕೆ 
ಜೀಅಸಲಾಯುತು. ನಿರೀಕ್ಷಿಸಿದಂತೆ, ಆ 
ಎರಡು ಬಾಟಲ್‌ಗಕು ಒಂದೇ ಸಮಯದಲ್ಲ 
ನೆಲವನ್ನು ಮುಣ್ತದವು. 


ಎರಡನೇ ದೃಶ್ಯಕ್ಷೆ ಪ್ರತಿಕ್ರಿಯಿಸುತ್ತಾ 
ಸಹಭಾಗಿಗಳು ಕಾಗದದ ಹಾಳೆಗಿಂತ 
ಪರ್ಸ್‌ ವೇಗವಾಗಿ ನೆಲವನ್ನು 
ಮುಟ್ಟುತ್ತದೆ ಎಂದು ಪೂರ್ವಾನುಮಾನ 
ಮಾಡಿದರು. ಈ ದೃಶ್ಯದ ಪ್ರಾತ್ಯಕ್ಷಿಕೆ ಈ 
ಪೂರ್ವಾನುಮಾನವನ್ನು ದೃಢಪಡಿಸಿತು. 
ಈ ಅವಲೋಕನಕ್ಷೆ ಏನು ಕಾರಣ ಎಂದು 
ಕೇಆದಾಗ ಕಾಗದದ ಹಾಳೆಯ ಮೇಲ್ಮೈ 
ಕ್ಷೇತ್ರ ಹೆಚ್ಚಾಗಿರುವುದರಿಂದ ಗಾಆಯ ಹೆಚ್ಚನ 
ಪ್ರತಿರೋಧದಿಂದಾಗಿ ಅದು ನಿಧಾನವಾಗಿ 
ನೆಲದ ಮೇಲೆ ಬೀಳುತ್ತದೆ ಎಂದು 
ಸಹಭಾಗಿಗಳು ಸೂಚಿಸಿದರು. 


ಮೂರನೇ ದೃಶ್ಯವನ್ನು ಪ್ರಸ್ತುತಪಡಿಸಲು 
ಒಂದು ನೋಟಬ್‌ಬುಕ್ಕನ್ನು ಮತ್ತು 
ಅದರಲ್ಲನದೇ ಒಂದು ಹಾಳೆಯನ್ನು 
ತೆಗೆದುಕೊಂಡು ಈ ಎರಡೂ ವಸ್ಸುಗಳ 
ಮೇಲ್ಮೈ ಕ್ಷೇತ್ರ ಒಂದೇ ಆಗಿದೆ ಎಂದು 
ಬಜಿತಪಡಿಸಲಾಲಯುತು. ನಂತರ ಈ 
ಎರಡೂ ವಸ್ತುಗಳನ್ನು ಅವುಗಳ ಮುಖ 
ಭಾಗಗಳನ್ನು ನೆಲಕ್ಕೆ ಸಮತಲವಾಗಿರುವಂತೆ 
ಹಿಡಿದು ಒಂದೇ ಎತ್ತರದಿಂದ ನೆಲಕ್ಕೆ 


ಗುರುತ್ದಾಕರ್ಷಣದ ಬಲ ಎಲ್ಲಾ ವಸ್ತುಗಳ 


ಅೀಆಸಲಾಲಯುತು. ಆಗ ಕಾಗದದ ಹಾಳೆ 
ನೋಟ್‌ ಬುಕ್‌ಗಿಂತ ನಿಧಾನವಾಗಿ 
ನೆಲವನ್ನು ಮುಣ್ತತು. ಹೀಗೆ ಏಕೆ ಆಯಿತು 
ಎಂಬುದನ್ನು ವಿವರಿಸುತ್ತಾ ಕಾಗದದ ಹಾಳೆ 
ಹಗುರವಾದುದರಿಂದ ಭಾರವಾಗಿದ್ದ ನೋಟ್‌ 
ಬುಕ್‌ನಂತೆ ಗಾಯ ಪ್ರತಿರೋಧವನ್ನು 
ಸುಲಭವಾಗಿ ಮೀರಲು ಸಾಧ್ಯವಾಗಲ್ಲ 
ಎಂದು ಸೂಚಿಸಲಾಯತು. ಇದಕ್ಕೆ 
ವಿರುದ್ಧವಾಗಿ, ಆ ಎರಡು ವಸ್ತುಗಳ ಮುಖದ 
ಭಾಗವನ್ನು ನೆಲಕ್ಕೆ ಲಂಬವಾಗಿರುವಂತೆ 
ಹಿಡಿದುಕೊಂಡು ನೆಲಕ್ಕೆ ಜೀಅಸಿದಾಗ ಆ 
ಎರಡೂ ವಸ್ತುಗಳು ಹೆಚ್ಚು ಕಡಿಮೆ ಒಂದೇ 
ಸಮಯದಲ ನೆಲವನ್ನು ಮುಣ್ತದ್ದವು. 


ಉತ್ತರ - 4: 4ನೇ ಪ್ರಶ್ನೆಗೆ ಸರಿಯಾದ 
ಉತ್ತರ (0) ಪರ್ಯಾಯದಲ್ಪರುವುದು. 
ಅಂದರೆ ರಗ = ೦5. ಆದರೆ ಸಹಭಾಗಿಗಳ 
ಪತಿಕ್ರಿಯೆಗಕಲ್ಲ ಅಷ್ಟೊಂದು ವೈವಿಧ್ಯತೆ 
ಕಂಡು ಬಂದುದು ಏಕೆ? 


ಸಹಭಾಗಿಗಳು ಗುರುತ್ತಾಕರ್ಷಣ ನಿಯಮದ 
ತಮ್ಮ ತಿಳುವಳಕೆಯನ್ನು ಈ ಸನ್ನಿವೇಶಕ್ಷೆ 
ಬಲದ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ 
ಅನ್ಹಯುಸುವುದಕ್ಕೆ ಸಹಾಯ ಮಾಡಲು 
ಲೇಖಕರು ಗುಂಡುಗಳು ಟೀಬಲ್ಲನ 
ಮೇಲ್ಮೈಯನ್ನು ಜಲ್ಹಾಗ ಅವುಗಳ 

ಮೇಲೆ ಪ್ರಯೋಗಿಸಲ್ಪಟ್ಟದ್ದ ಬಲಗಳನ್ನು 
ಹೆಸರಿಸುವಂತೆ ಸಹಭಾಗಿಗಳನ್ನು 
ಕೇಆದರು. ಕೆಲವು ಸಹಭಾಗಿಗಳು 
ಗುರುತ್ಪಾಕರ್ಷಣದ ಬಲವನ್ನು ಹೆಸರಿಸಿದರೆ, 
ಹಿರ್ವ ಸಹಭಾಗಿ ಗುಂಡುಗಳು ಟೀಬಲ್ಲನ 
ಮೇಲ್ಕೈಯಲ್ಲ ಉರುಳುತ್ತಿದ್ದಾಗಲೂ 
ಗುರುತ್ಪಾಕರ್ಷಣದ ಬಲ ಗುಂಡುಗಳ 
ಮೇಲೆ ಪ್ರಯೋಗಿಸಲ್ಪಡುತ್ತಿತ್ತು ಎಂದು 


ಮೇಲೂ ಒಂದೇ ಸಮನಾಗಿರುತ್ತದೆ. 


ಪ್ರಶ್ನೆ 4: ಎರಡು ಒಂದೇ ಗಾತ್ರದ ಕಜ್ಣಣದ 
ಗುಂಡುಗಳು ಒಂದೇ ವೇಗದಲ್ಲ ಒಂದು 
ಸಮತಲವಾಗಿರುವ ಟೇಬಲ್‌ ಮೇಲೆ 
ಉರುಳುತ್ತಿವೆ ಎಂದು ಊಹಿಸಿಕೊಳ್ಳಿ. 
ಅವುಗಕಲ್ಲ ಒಂದು ಗುಂಡು ಟೊಳ್ಳಾಗಿದೆ, 
ಆದರೆ ಇನ್ನೊಂದು ಗಟ್ಟಿಯಾಗಿದೆ. 


ಗಟ್ಣಯಾಗಿರುವ ಗುಂಡು ಟೊಳ್ಳಾಗಿರುವ 
ಗುಂಡಿಗಿಂತ 10 ಪಟ್ಟು ಭಾರವಾಗಿದೆ. 

ಈ ಎರಡೂ ಗುಂಡುಗಳು ಟೇಬಲ್‌ನ 
ಅಂಚಿನಿಂದ ಒಂದೇ ಸಮಯದಲ್ಲ ಬೀಳುತ್ತವೆ. 
ಟೊಳ್ಳಾದ ಗುಂಡು ಟೀಬಲ್‌ನ ತಳದಿಂದ 

DH ಸಮತಲೀಯ ದೂರದಲ್ಲ ನೆಲವನ್ನು 
ಮುಟ್ಟುತ್ತದೆ. ಆದರೆ ಗಟ್ಣಯಾಗಿರುವ ಗುಂಡು 
ಟೇಬಲ್‌ನ ತಕದಿ೦ದ ೦5S ದೂರದವರೆಗೆ 
ಸಮತಲೀಯವಾಗಿ ಚಲಸುತ್ತದೆ. ಈ ಕೆಳಗಿನ 


ಹೇಳಆಕೆಗಳ್ಲ ಯಾವ ಹೇಳಕೆ ರಗ ಮತ್ತು 

DS ಗಳಗಿರುವ ಸಂಬಂಧವನ್ನು ಅತ್ಯುತ್ತಮ 
ರೀತಿಯಲ್ಲ ವಿವರಿಸುತ್ತದೆ? 

a) DH >DS 

b) DH < DS 

©) DH=DS 

ಉತ್ತರಗಳು: ಹದಿನೇಳು (65ರ ಪ್ರತಿಶತ) 
ಸಹಭಾಗಿಗಳು ಎ) ಉತ್ತರವನ್ನು ಆಯ್ದೆ 
ಮಾಡಿದರು. ಒಬ್ಬರು (4 ಪ್ರತಿಶತ) ಪರ್ಯಾಯ 
ಉತ್ತರ ಜ) ಯನ್ನು ಆಯ್ದೆಮಾಡಿದರು. ಎಂಟು 
(31 ಪ್ರತಿಶತ) ಮಂದಿ ಉತ್ತರ ಸಿ) ಯನ್ನು ಆಯ್ಲೆ 
ಮಾಡಿದರು. 


ನೀವು ಯಾವ ಉತ್ತರವನ್ನು ಆಯ್ದೆ 
ಮಾಡಿಕೊಳ್ಳುವಿರಿ? 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 59 


ವಾದಿಸಿದರು. ಪರ್ಯಾಯ ಎ) ಯನ್ನು 
ಆಯ್ಲೆ ಮಾಡಿಕೊಂಡದ್ದನ್ನು ಸಮರ್ಥಿಸುತ್ತಾ. 
ಸಹಭಾಗಿಗಳು ಈ ಸನ್ನಿವೇಶವನ್ನು 
ಹಗುರವಾದ ಮತ್ತು ಭಾರವಾದ 
ವಸ್ತುಗಳನ್ನು ಎಸೆಯುವಾಗ ಆಗುವ ತಮ್ಮ 
ಅನುಭವದೊಂದಿಗೆ ಹೋಲಸಿ ತಮ್ಮ 
ಸಮರ್ಥನೆಯನ್ನು ಕೊಟ್ಟರು. ಒ೦ದೇ ಬಲ 
ಉಪಯೋಗಿಸಿ ಎಸೆದಾಗ ಹಗುರವಾದ 
ವಸುಗಳು ಭಾರವಾದ ವಸ್ಸುಗಳಗಿಂತ 
ಮುಂದಕ್ಕೆ ಚಅಸುತ್ತವೆ ಎಂದು ಅವರುಗಳು 
ವಾದಿಸಿದರು. 


ನ್ಯೂಟನ್ನನ ಗುರುತ್ತಾಕರ್ಷಣ 
ನಿಯಮವನ್ನು ತಿಆದುಕೊಂಡಿದ್ದರೂ 
ವಸ್ತುವಿನ ದ್ರವ್ಯರಾಶಿಯ ಮೇಲೆ 
ಪ್ರಯೋಗಿಸುವ ಗುರುತ್ತಾಕರ್ಷಣದ 

ಬಲ ಆ ವಸ್ತುವಿನ ದ್ರವ್ಯರಾಶಿಯುಂದ 
ಸ್ಟತಂತ್ರವಾಗಿರುತ್ತದೆ ಎ೦ಬ ತಮ್ಮ 
ನಿಲುವನ್ನೇ ಮುಂದುವರೆಸಿದುದು 
ಆಸಕ್ತಿಪೂರ್ವ ವಿಷಯವಾಗಿತ್ತು. ಭೂಮಿಯ 
ಮೇಲೆ ವಿವಿಧ ಬಗೆಯ ವಸ್ತುಗಳನ್ನು 
ಏಕಕಾಲದಲ್ಲ ಬೀಳಸಿ ಠ ಪ್ರಶ್ನೆಗಳನ್ನು 
ಕೇಳುವುದಕ್ಕೆ ಮೊದಲು ತೋರಿಸಿದ್ದ 
ಪ್ರಾತ್ಯಕ್ಷಿಕೆಗಳು ಈ ಸಹಭಾಗಿಗಳ ಈ 
ತಪ್ಪು ಪರಿಕಲ್ಪನೆಗೆ ಸವಾಲು ಒಡ್ಡಲಅಲ್ಲ. 
ಎಲ್ಲಾ ವಸ್ತುಗಳು ಅವುಗಳಲ್ಲ ಉಂಟಾಗುವ 
ಸಮಾನ ವೇಗೋತ್ಸರ್ಷದಿಂದ ಒಂದೇ 
ವೇಗದಲ್ಲ ಭೂಮಿಗೆ ಜೀಳುತ್ತವೆಯೇ ವಿನಾ 
ಆ ವಸ್ತುಗಳ ಮೇಲೆ ಪ್ರಯೋಗಿಸಲ್ಲಡುವ 
ಸಮಾನ ಗುರುತ್ತಾಕರ್ಷಣದ ಬಲದಿಂದಲ್ಲ. 
ಸಹಭಾಗಿಗಳು ಸಮಾನ ವೇಗೋತ್ಸರ್ಷ 
ಸಮಾನ ಬಲ ಎಂದು ತಪ್ಪಾಗಿ 
ತಿಆದುಕೊಂಡಿದ್ದರು. ಈ ಪ್ರಶ್ನೆಗೆ ಕೊಟ್ಟ 
ಉತ್ತರಗಳು ಬಲದ ಇನ್ನೂ ಮೂರು 
ಅಂಶಗಳನ್ನು ಬೆಳಕಿಗೆ ತಂದವು. ಈ 
ಅಂಶಗಳನ್ನು ಒಪ್ಪಿಕೊಳ್ಳುವುದು ಸ್ಪಲ್ಪ 
ಕಷ್ಟವಾಗಿದೆ. 


1. ಲಅಲಂಜೀಯವಾಗಿ ಪ್ರಯೋಗವಾಗುವ 
ಬಲವು ಚಲನೆಯ ದಿಶೆಯ ಮೇಲೆ 
ಯಾವುದೇ ಪ್ರಭಾವ ಜರುವುದಿಲ್ಲ. 


2. ಒಂದು ವಸ್ತುವಿನ ಮೇಲೆ ಏಕಕಾಲದಲ್ಲ 
ಪ್ರಯೋಗವಾಗುತ್ತಿರುವ ವಿವಿಧ 
ಬಲಗಳ ಪೃಥಕ್ಕರಣವನ್ನು (ಬೇರೆ ಬೇರೆ 
ಮಾಡುವುದನ್ನು) ಪೂರ್ವಾನುಮಾನ 
ಮಾಡಲು ನ್ಯೂಟನ್ನನ ಚಲನೆಯ 
ನಿಯಮಗಳು ಸಹಾಯ ಮಾಡುತ್ತವೆ. 


3. ಒಂದು ವಸ್ತುವಿನ ಚಲನೆಯನ್ನು 
ಉಳನಿಕೊಂಡು ಹೋಗಲು ರಭಸದ 
ಬಲದ ಅಗತ್ಯವಿರುವುದಿಲ್ಲ. 


ಉತ್ತರ - 5: ಈ ಪ್ರಶ್ನೆಗೆ ಸಹಭಾಗಿಗಳು 
ಕೊಟ್ಟ ಪ್ರತಿಕ್ರಿಯೆಗಳು ವೈವಿಧ್ಯ 
ಪೂರ್ಣವಾಗಿಯೂ ಮತ್ತು ಆಸಕ್ಷಿ 


ರಭಸದ 
ವೇಗದಿಂದಾಗಿ ಚಲನೆ: 


ಪ್ರಶ್ನೆ ೨: ಚಿತ್ರ 4ರಲ್ಲ ತೋರಿಸಿರುವಂತೆ ಒಬ್ಬ 
ವಿದ್ಯಾರ್ಥಿನಿಯು ಒಂದು ಕ್ರಿಕೆಟ್‌ ಚೆಂಡನ್ನು 
ಎಸೆಯುತ್ತಾಳೆ. ಚಿತ್ರದಲ್ಲ ತೋರಿಸಿರುವ 

A,B ಮತ್ತು € ಬಂದುಗಳಲ್ಲ ಯಾವ 
ಬಲ(ಬಲಗಳು) ಕೆಲಸ ಮಾಡುತ್ತಿವೆ? 
ಚೆಂಡಿನ ಮೇಲೆ ಉಂಬಾಗುವ ಗಾಆಯ 
ಪ್ರತಿರೋಧದ ಪರಿಣಾಮವನ್ನು ದಯಮಾಡಿ 
ಪರಿಗಣನೆಗೆ ತೆಗೆದುಕೊಳ್ಳಬೇಡಿ. 


ನೀವು ಈ ಪ್ರಶ್ನೆಯನ್ನು ಹೇಗೆ ಉತ್ತರಿಸುವಿರಿ? 


ಪೂರ್ಣವಾಗಿಯೂ ಇದ್ದವು. ಎಲ್ಲಾ ಸಹ- 
ಭಾಗಿಗಳೂ ಎರಡು ರೀತಿಯ ಬಲಗಳು 
ಚೆಂಡಿನ ಮೇಲೆ ಸಿ ಜಬಂದುವಿನಲ್ಪ ಕ್ರಿಯೆಗೆ 
ತೊಡಗಿದ್ದವು ಎಂದು ಹೇಳದರು. 

ಒಂದು ಗುರುತ್ತಾಕರ್ಷಣದ ಬಲ ಹಾಗೂ 
ಮತ್ತೊಂದು ಚೆಂಡನ್ನು ಎಸೆಯುವಾಗ 
ಉಪಯೋಗಿಸಿದ ಬಲ. ಕೆಲವರು ಗಾಳ 
ಮತ್ತು ಚೆಂಡಿನ ನಡುವೆ ಉಂಬಾದ 
ಘರ್ಷಣಿ ಬಲವೂ ಜೆಂಡಿನ ಮೇಲೆ ಕೆಲಸ 
ಮಾಡುತ್ತಿತ್ತು ಎಂದು ಸರಿಯಾಗಿಯೇ 
ಹೇಳದರು. 


ಆದರೆ ಬಂದುಗಳು 8B ಮತ್ತು € ಗಳಲ್ಲ 
ಚೆಂಡಿನ ಮೇಲೆ ಕೆಲಸಮಾಡುತ್ತಿದ್ದ ಬಲಗಳ 
ಪ್ರರೂಪದ ಬಣ್ಣೆ ಸಹಭಾಗಿಗಳು ವಿವಿಧ 
ನಿಲುವುಗಳನ್ನು ಹೊಂದಿದ್ದರು. ಹತ್ತು (38 
ಪ್ರತಿಶತ) ಸಹಭಾಗಿಗಳು ಚೆಂಡನ್ನು ಎಸೆದ 
ಬಲ ಅಂದು B ನಲ್ಲ ಶೂನ್ಯ (೦) ಆಗುತ್ತದೆ 
ಮತ್ತು ಚೆಂಡು ಬಂದುವನ್ನು ತಲುಪುವ 
ಸಮಯಕ್ಕೆ ಗುರುತ್ತಾಕರ್ಷಣದ ಬಲ ಮಾತ್ರ 
ಅದರ ಮೇಲೆ ಕೆಲಸ ಮಾಡುತ್ತಿರುತ್ತದೆ 


ಎಂದು ಹೇಳದರು. ಈ ಉತ್ತರಕ್ಕೆ ಪ್ರತಿಯಾಗಿ 


ಹದಿನಾರು ಮಂದಿ (62 ಪ್ರತಿಶತ) 


ಸಹಭಾಗಿಗಳು ಎಸೆತದ ಬಲ ಭೂಮಿಯನ್ನು 


ಮುಟ್ಟುವವರೆಗೂ ಉಳದಿರುತ್ತದೆ 

ಎಂಬ ನಿಲುವನ್ನು ವ್ಯಕ್ತ ಪಡಿಸಿದರು. 
ಆದರೆ ಚೆಂಡಿನ ವಿಕ್ಷೇಪ ಪಥದಲ್ಲ 
(ಟ್ರೆಜೆಕ್ಷರಿ) ಎಸೆತದ ಬಲ ಪ್ರತಿಯೊಂದು 
ಅಂದುವಿನಲ್ಪ್ಲಯೂ ಕಡಿಮೆಯಾಗುತ್ತಾ 
ಹೋಗುತ್ತದೆ. ಹೀಗಾಗಿ, ಬಂದು ಔBಯಲ್ಲ 
ಎಸೆತದ ಬಲ ಗುರುತ್ತಾಕರ್ಷಣದ ಬಲಕ್ಕೆ 


ಸಮವಾಗುತ್ತದೆ ಮತ್ತು ಬಂದು € ಯಲ್ಲ ಈ 


ಬಲ ಗುರುತ್ತಾಕರ್ಷಣದ ಬಲಕ್ಕಿಂತ ಇನ್ನೂ 
ಹೆಚ್ಚಾಗಿ ದುರ್ಬಲವಾಗುತ್ತದೆ. 


60 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


ಈ ಘಟ್ಟದಲ್ಲ ಒಂದು ಚೆಂಡನ್ನು ಬ್ಯಾಟ್‌ 
ಒಂದರಿಂದ ಹೊಡೆದಾಗ ಉಂಬಲಾಗುವ 
ವಿಕ್ಷೇಪ ಪಥದ ಪ್ರಾತ್ಯಕ್ಷಿಕೆಯನ್ನು 
ತೋರಿಸಲಾಯುತು ಮತ್ತು ಎಷ್ಟು 
ದೀರ್ಪಕಾಲ ಹೊಡೆತದ ಬಲ ಚೆಂಡಿನ 
ಮೇಲೆ ಕೆಲಸಮಾಡುತ್ತದೆ ಎಂದು 
ಸಹಭಾಗಿಗಳನ್ನು ಕೇಕಲಾಯುತು. 

ಎಲ್ಲಾ ಸಹಭಾಗಿಗಳು ಚೆಂಡು ನೆಲವನ್ನು 
ಮುಟ್ಟುವವರೆಗೂ ಬಲ ಚೆಂಡಿನಲ್ಲ 
ಇರುತ್ತದೆ ಎಂದು ಪ್ರತಿಕ್ರಿಯಿಸಿದರು. 
ಚೆಂಡನ್ನು ಹೊಡೆದ ವ್ಯಕ್ತಿ ಅದರೊಡನೆ 
ಚಲಸುವುದಿಲ್ಲವಲ್ಲ ಎಂಬುದನ್ನು ಹೇಳ, 
ಚೆಂಡನ್ನು ಹೊಡೆಯಲು ಉಪಯೋಗಿಸಿದ 
ಬಲ ಚೆಂಡಿನೊಂದಿಗೆ ಹೇಗೆ 
ಹೋಗುತ್ತದೆ ಎಂದು ಸಹಭಾಗಿಗಳನ್ನು 
ಪಶಪ್ನಿಸಲಾಯುತು. ಚೆಂಡನ್ನು ಹೊಡೆದಾಗಿನ 
ಬಲ ಅದರೊಂದಿಗೆ ಚಅಸಿದ್ದರೆ ಚೆಂಡು 
ನಿರ್ದಿಷ್ಟ ದೂರದವರೆಗೆ ಹೋದ ನಂತರ 
ಇನ್ನೂ ಮುಂದುವರೆಯದೆ ಏಕೆ ನಿಂತು 
ಹೋಲುತು? ಮತ್ತು ಚೆ೦ಡಿಗೂ 

ಮತ್ತು ಬ್ಯಾಟಗೂ ಇದ್ದ ಸಂಪರ್ಕ ತಪ್ಪಿ 
ಹೋಗಿದ್ದರೂ ಚೆಂಡನ್ನು ಹೊಡೆದ ಬಲ 
ಚೆಂಡಿನೊಂದಿಗೆ ಹೇಗೆ ಚಲಸಿತು? 


ಈ ಅಂಶವನ್ನು ಮತ್ತಷ್ಟು ಪ್ಲಷ್ಟಗೊಳಸಲು 
ಗುರುತ್ತಾಕರ್ಷಣದ ಬಲ ಚೆಂಡಿನ ಮೇಲೆ 
ಕೆಲಸ ಮಾಡದೆ ಇರುವ ಪರಿಫ್ಥಿತಿಗಳಲ್ಲ 
ಚೆಂಡನ್ನು ಹೊಡೆಯುವ ಸನ್ನಿವೇಶದ 
ಬಗ್ಗೆ ಚಿಂತಿಸಲು ಸಹಭಾಗಿಗಳನ್ನು 
ಕೇಕಲಾಯುತು. ನ್ಯೂಟನ್ನನ ಚಲನೆಯ 
ಮೊದಲನೆ ನಿಯಮದ ಪ್ರಕಾರ ಒಂದು 
ಗುರುತ್ತಾಕರ್ಷಣ ರಹಿತ ಪರಿಸರದಲ್ಪ 
ಚೆಂಡನ್ನು ಎಸೆದಾಗ ಏನಾಗುತ್ತದೆ? ಆ 
ಚೆಂಡಿನ ವಿಕ್ಷೇಪ ಪಥ ಹೇಗಿರುತ್ತದೆ? 
ನ್ಯೂಟನ್ನನ ಚಲನೆಯ ಮೊದಲನೆ 
ನಿಯಮವನ್ನು ಈ ಸನ್ನಿವೇಶಕ್ಕೆ 
ಅನ್ನಯುಸಿ ಚೆಂಡು ಒಂದು ಸರಳ 
ರೇಖೆಯಲ್ಲ ಮುಂದುವರಿಯುತ್ತದೆ ಎಂದು 
ಸಹಭಾಗಿಗಳು ಪೂರ್ವಾನುಮಾನ 
ಮಾಡಬಲ್ಲರು. ಇದು ಚಲನೆಯ 
ಜಡತ್ವದಿಂದಲೆ ಹೊರತು, ಹೊಡೆತದ 
ಬಲದಿಂದಾಗಿ ಅಲ್ಲ. ಆದರೆ ಗುರುತ್ತಾಕರ್ಷಣೆ 
ಇದ್ದಾಗ, ಚೆಂಡು ವಕ್ರ ರೀತಿಯ 
ಪಥವನ್ನು ಅನುಸರಿಸುತ್ತದೆ. ಇದರಿಂದಾಗಿ 
ಚೆಂಡನ್ನು ಹೊಡೆದಾಗ ಒಂದೇ 

ಒಂದು ಬಲ ಚೆಂಡಿನ ಮೇಲೆ ಕೆಲಸ 
ಮಾಡುವುದನ್ನು ಮುಂದುವರಿಸುತ್ತದೆ 
ಮತ್ತು ಆ ಬಲ ಗುರುತ್ತಾಕರ್ಷಣೆಯ 
ಬಲವಾಗಿರುತ್ತದೆ ಎಂಬ ತೀರ್ಮಾನವನ್ನು 
ತೆಗೆದುಕೊಳ್ಳುವಂತಾಲಯುತು. 


ಚಿತ್ರ 4. ಓರ್ವ ವಿದ್ಯಾರ್ಥಿನಿಯು ಎಸೆದ ಚೆಂಡಿನ ಮೇಲೆ ವಿವಿಧ ರೀತಿಯ ಬಲಗಳು ಕೆಲಸ ಮಾಡುತ್ತವೆ. 


ಕೃಪೆ: ಸೌರವ್‌ ಶೋಮ್‌. ಲೈಸೆನ್ಸ್‌: CC-BY-NC 


ಆದರೂ ಕೆಲವು ಸಹಭಾಗಿಗಳು ಈ 
ವಿವರಣೆಯಿಂದ ಅತೃಪ್ಪರಾದುದು ಆಸಕ್ತಿಕರ 
ಅಂಶವಾಗಿತ್ತು. ಉದಾಹರಣೆಗೆ, ನಿರ್ವ 
ಸಹಭಾಗಿ, "ಚಲನೆಯ ದಿಕ್ಕಿನಲ್ಪ ಚೆಂಡಿನ 
ಮೇಲೆ ಪ್ರಭಾವ ಚಜೀರುವ ಯಾವುದೇ 

ಬಲ ಇಲ್ಲದಿದ್ದರೆ ಗುರುತ್ತಾಕರ್ಷಣದ 

ಬಲದ ಪ್ರಭಾವದಿಂದ ಚೆಂಡು ಆ ವಿಕ್ಷೇಪ 
ಪಥವನ್ನು ಉಂಟು ಮಾಡಲು ಹೇಗೆ 
ಸಾಧ್ಯ?” ಎಂದು ಕೇಳದರು. 


ನಂತರ ಚರ್ಚೆಯನ್ನು ಪ್ರಶ್ನೆ 3ಕ್ಕೆ ಮತ್ತೆ 
ತಿರುಗಿಸಲಾಲುತು. ಎಲ್ಲಾ ವಸ್ತುಗಳೂ 
ತಮ್ಯ ದ್ರವ್ಯರಾಶಿ ಏನೇ ಆಗಿರಆಅ 

ಒಂದೇ ವೇಗೋತ್ಸರ್ಷದಿಂದ ನೆಲಕ್ಕೆ 
ಜೀಕುತ್ತವೆ ಎನ್ನುವುದನ್ನು ಸಹಭಾಗಿಗಳಗೆ 
ನೆನಪಿಸಲಾಯುತು. ಇದನ್ನು ಕೇಆದಾಗ, 
ಕೆಲವು ಸಹಭಾಗಿಗಳು ಪ್ರಶ್ನೆ-3ರ 

ಪ್ರಕಾರ ಎರಡು ಜೆಂಡಗಳೂ ಎಸೆದ 
ಚೆಂಡು ಮತ್ತು ಬ್ಯಾಟನಿಂದ ಹೊಡೆದ 
ಚೆಂಡು ನೆಲವನ್ನು ಮುಟ್ಟಲು ಒಂದೇ 
ಸಮಯವನ್ನು ತೆಗೆದುಕೊಳ್ಳುತ್ತವೆ ಎಂದು 
ತೀರ್ಮಾನಿಸಿದರು. ಈ ಸೆಶನ್‌(ಸತ್ರದ) 
ಅಂತ್ಯದಲ್ಲ ಬಲಗಳು ಜೊತೆಗಳಲ್ಲ ಇರುತ್ತವೆ 
ಮತ್ತು ಪ್ವತಂತ್ಯ್ಯವಾಗಿ ನೆಲಕ್ಕೆ ಜಳುವ 
ವಸ್ತುಗಳ ಮೇಲೆ ಗುರುತ್ತಾಕರ್ಷಣದ ಬಲ 
ಮಾತ್ರ ಕೆಲಸ ಮಾಡುತ್ತದೆ ಎನ್ನುವುದು 
ನ್ಯೂಟನ್ನನ ಚಲನೆಯ ಮೂರನೆಯ 
ನಿಯಮದ ಅರ್ಥವಾಗಿದೆ ಎಂಬ 
ಅಂಶವನ್ನು ಮನಗಾಣತೊಡಗಿದರು. 
ಆದಾಗ್ಯೂ, ಮೂರನೇ ಪ್ರಶ್ನೆಯ ಉತ್ತರ 
ಪರಿಹಾರವಾಗದೇ ಹಾಗೆಯೇ ಉಳಲಯುತು. 


ತೀರ್ಮಾನ: 
ವಿಜ್ಞಾನದ ಅನೇಕ ವಿದ್ಯಾರ್ಥಿಗಳು ಮತ್ತು 


ಶಿಕ್ಷಕರಿಗೆ ಬಲ, ಶಕ್ತಿ ಮತ್ತು ಆವೇಗಗಳಗೆ 
ವ್ಯತ್ಯಾಸ ಕಲ್ತಸುವುದು ಕಷ್ಟವೆನಿಸುತ್ತದೆ. 


ಶಕ್ತಿ ಮತ್ತು ಆವೇಗಗಳು ವಸ್ಸುವಿನ 
ಜೊತೆಯಲ್ಲೇ ಹೋಗುವ 
ಸ್ಥಾಯೀಕೃತಗೊಂಡ ಪರಿಮಾಣಗಳು 
ಎಂದೂ ಮತ್ತು ವಸ್ತುಗಳ ಗುಣಗಳು 
ಎಂದು ಮತ್ತು ಇದಕ್ಕೆ ಪ್ರತಿಯಾಗಿ, ಬಲವು 
ವಸ್ತುವಿನೊಂದಿಗೆ ಹೋಗುವುದೂ ಇಲ್ಲ 
ಹಾಗೂ ಸ್ಥಾಯೀಕೃತಗೊಳ್ಳುವುದೂ 

ಇಲ್ಲ ಎಂಬ ಅಂಶಗಳನ್ನು ನೆನಪ 
ಮಾಡಿದಾಗಲೂ ಕೇವಲ ಶೇ ಹೇಳಕೆಗಳು 
ಸಹಭಾಗಿಗಳಲ್ಪ ಪರಿಕಲ್ಪನಾತ್ಮಕ 
ಬದಲಾವಣೆಯನ್ನು ತರಲು ಸಾಕಾಗಲ್ಲ. 
ಉದಾಹರಣೆಗೆ, ಕಾರ್ಯಾಗಾರದ 
ಸತ್ರದಲ್ಲ ಭಾಗವಹಿಸಿದ್ದ ಸಹಭಾಗಿಗಳು 
ನ್ಯೂಟನ್ನನ ಚಲನೆಯ ನಿಯಮಗಳನ್ನು 
ಮತ್ತು ಗುರುತ್ತಾಕರ್ಷಣ ಸಿದ್ಧಾಂತವನ್ನು 
ನಿರೂಪಿಸಲು ಶಕ್ತರಾಗಿದ್ದರೂ ಅವುಗಳನ್ನು 
ಸರಿಯಾಗಿ ಅರ್ಥಮಾಡಿಕೊಳ್ಳುವುದರಲ್ಲ 
ಅಪೂರ್ಣತೆಯನ್ನು ಪ್ರದರ್ಶಿಸಿದರು. 
ಜಡತ್ವ ಮತ್ತು ಚಲನೆಗೆ ಸಂಬಂಧ 
ಕಲ್ಪಸುವುದಕ್ಕೆ ಬದಲಾಗಿ, ಅವರುಗಳು 
ಬಲ ಮತ್ತು ಚಲನೆಗೆ ಸಂಬಂಧ 
ಕಲ್ತ್ಪಸುವ ಪ್ರವೃತ್ತಿಯನ್ನು ತೋರಿಸಿದರು. 
ಈ ವಿಚಾರ ಪ್ರೇರಕ/ರಭಸದ ಬಲಕ್ಕೆ 
ಸಮಾನವಾದುದಾಗಿತ್ತು. 


ಇದೇ ರೀತಿ ಬಲ ಹೇಗೆ ಕೆಲಸಮಾಡುತ್ತದೆ 
ಎನ್ನುವುದರ ಬಗ್ಗೆ ಪ್ರಯೋಗಗಳ 
ಪ್ರಾತ್ಯಕ್ಷಿಕೆಗಳನ್ನು ತೋರಿಸುವುದು ಮಾತ್ರ 
ಗೆಆಅಯೋ ಮತ್ತು ನ್ಯೂಟನ್ನರ ಯಂತ್ರ 
ವಿಜ್ಞಾನದಲ್ಲ (ಮೆಕ್ಯಾನಿಕ್ಸ್‌) ಬಲದ ಬಗ್ಗೆ 
ಪರಿಕಲ್ಪನಾತ್ಮಕ ತಿಕುವಳಕೆಯನ್ನು 
ವಿದ್ಯಾರ್ಥಿಗಳಲ್ಲ ವಿಕಾಸಗೊಳಸಲು 


ಸಾಕಾಗುವುದಿಲ್ಲ. ಉದಾಹರಣೆಗೆ, ಎಲ್ಲಾ 
ವಸ್ನುಗಳಕೂ ಒಂದೇ ವೇಗದಿಂದ ನೆಲದ 
ಕಡೆಗೆ ಚಅಸುತ್ತವೆ ಎಂಬ ಸತ್ಯವನ್ನು 
ಪ್ರಾತ್ಯಕ್ಷೀಕರಿಸಲು ವಿಸ್ತೃತ ಪ್ರಯೋಗಗಳನ್ನು 
ಮಾಡಿ ತೋರಿಸಿದರೂ ಸಹ ವಸ್ತುಗಳ 
ದವ್ಯರಾಶಿ ಅವು ನೆಲವನ್ನು ಮುಟ್ಟದ 
ನಂತರದಲ್ಲ ಅವುಗಳು ಚಅಸುವ 
ದೂರವನ್ನು ಪ್ರಭಾವಗೊಳಸುತ್ತದೆ ಎಂಬ 
ಆರಂಭದಲ್ಪ್ಲನ ತಮ್ಮ ತಿಳುವಳಕೆಗೆ 
ಸಹಭಾಗಿಗಳು ಅಂಟಕೊಂಡೇ ಇದ್ದರು. 
ಅವರ ಈ ಪರ್ಯಾಯ ಪರಿಕಲ್ಪನೆಗಳು 
ಭೌತಿಕ ಗುಣಗಳು ಕನಿಷ್ಠ ಮೂರು 
ಮಟ್ಟಗಕಲ್ಲ (1) ಯಾಂತ್ರಿಕ ಬಲ ಮತ್ತು 
ಗುರುತ್ಪಾಕರ್ಷಣದ ಬಲ (b) ಶಕ್ತಿ ಮತ್ತು 
ಬಲ (0 ವೇಗ ಮತ್ತು ವೇಗೋತ್ಕರ್ಷ - 
ಬೇರೆ ಬೇರೆಯಾಗಿರುತ್ತವೆ ಎನ್ನುವುದನ್ನು 
ವ್ಯತ್ಯಾಸೀಕರಿಸುವುದರಲ್ಲ ಸಹಭಾಗಿಗಳ 
ಅಸಮರ್ಥತೆಯುಂದ ಹುಟ್ಟಕೊಂಡಿದ್ದವು. 


ಶಿಕ್ಷಕರೊಂದಿಗೆ ನಡೆಸಿದ ಸಮೀಕ್ಷೆಯಿಂದ 
ಪ್ರಶ್ನೆಗಳಗೆ ಸಂಬಂಧಿಸಿದಂತೆ ವಿರುದ್ಧವಾದ 
ಸ್ಪೂರ್ತಿಯುತ ಉದಾಹರಣೆಗಳು 
ಕಲಕೆಯಲ್ಲ ಉಂಟಾಗಬಹುದಾದ 

ತಪ್ಪು ಪರಿಕಲ್ಪನೆಗಳನ್ನು ನಿವಾರಿಸಲು 
ವಿದ್ಯಾರ್ಥಿಗಳಗೆ ಸಹಾಯ ಮಾಡಲು 
ಶಿಕ್ಷಕರಿಗೆ ಒ೦ದು ಉತ್ತಮ 
ಮಾರ್ಗವೆನ್ನಿಸಬಹುದು. ವಾವು 

ಅಂಥ ಕೆಲವು ಉದಾಹರಣೆಗಳನ್ನು 
ದೃಷ್ಣಾಂತೀಕರಿಸಿದ್ದೇವೆ. ಆದಾಗ್ಯೂ, 
ಇವುಗಳನ್ನು ಅನೇಕ ರೀತಿಗಳಲ್ಲ 
ಬದಲಾವಣಿ ಮಾಡಿಕೊಳ್ಳಬಹುದು. 
ಉದಾಹರಣೆಗೆ, ಪ್ರಶ್ನೆ 1 ಮತ್ತು 2ರಲ್ಲನ 
ಉತ್ತರಗಳನ್ನು ಚರ್ಚಿಸುವಾಗ, 

ಇತರ ಪ್ರಾತ್ಯಕ್ಷಿಕೆಗಳ ಜೋಡಿಗಳನ್ನು 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ' ಜೂನ್‌ 2೦೭2೦ | 61 


ಸೇರಿಸಿಕೊಳ್ಳಬಹುದು. ಈ 

ಬದಲಾವಣೆ ವಿದ್ಯಾರ್ಥಿಗಳನ್ನು 
ಬದಲಾಯುಸಿಕೊಳ್ಳುವುದಾಗಿರಬಹುದು 
ಅಥವಾ ತೂಕವಾಗಿರುವ ವಿದ್ಯಾರ್ಥಿಯನ್ನು 
ಕುರ್ಜಿ - ಸಿಯಲ್ಲ ಮತ್ತು 

ಹಗುರವಾಗಿರುವ ವಿದ್ಯಾರ್ಥಿಯನ್ನು 
ಕುರ್ಜಿ - Bಯಲ್ಲ ಕೂರಿಸಿ ತೂಕವಾಗಿರುವ 
ವಿದ್ಯಾರ್ಥಿ ಕುರ್ಜಿ - ಔBಯನ್ನು 
ತಳ್ಳುವುದಾಗಿರಬಹುದು ಅಥವಾ ಪ್ರತಿ 


ಕುರ್ಚಿಯ ಮೇಅನ ದ್ರವ್ಯರಾಶಿಯನ್ನು 
ಸಮಾನವಾಗಿಸುವುದಾಗಿರಬಹುದು ಮತ್ತು 
ಪ್ರತಿ ಉದಾಹರಣಿಯಲ್ಲೂ ಕುರ್ಚಿಗಳು 
ಕ್ರಮಿಸಿದ ಪರಪ್ಪರ ದೂರಗಳನ್ನು 
ಹೋಲಅಸುವುದಾಗಿರಬಹುದು. ಚರ್ಚೆಗಳಲ್ಪ 
ಕ೦ಡುಬರಬಹುದಾದ ಪರಿಕಲ್ಪನಾತ್ಮಕ 
ತಪ್ಪುಗಳಗೆ ಅನುಗುಣವಾಗಿ ಪ್ರಶ್ನೆಗಳ 
ಅನುಕ್ರಮವನ್ನು ಮತ್ತು ಮಧ್ಯೆ-ಮಧ್ಯೆ 
ಉದ್ಭವಿಸುವ ಪ್ರಶ್ನೆಗಳನ್ನು ಸೂಕ್ತ 


ರೀತಿಯಲ್ಲ ರಚಿಸಿಕೊಳ್ಳಬಹುದು. 
ಪ್ರಶ್ನೆ-4ರ ಸನ್ನಿವೇಶವನ್ನು ಹೆಚ್ಚನ 
ಎತ್ತರಗಳ೦ದ ಟೊಳ್ಳು ಮತ್ತು ಗಟ್ಣಯಾದ 
ಗುಂಡುಗಳನ್ನು ಬಳಸುವುದರ ಮೂಲಕ 
ಪ್ರಾತ್ಯಕ್ಷೀಕರಿಸಬಹುದು. 


ಈಗ ನಿಮ್ಮ ಸರದಿ - ಈ ಪ್ರಯೋಗಗಳನ್ನು 
ಇಂದೇ ನಿಮ್ಮ ವಿದ್ಯಾರ್ಥಿಗಳ ಮುಂದೆ 
ತೋರಿಸಲು ಪ್ರಯತ್ನಿಸಿ. ಅವರ ಉತ್ತರಗಳಂದ 
ನೀವು ಆಶ್ಚರ್ಯಚಕಿತರಾಗುವಿರಿ! 


ಸೂಚನೆ: ಈ ಲೇಖನದ ಹಿನ್ನೆಲೆಯಲ್ಲ ಉಪಯೋಗಿಸಿರುವ ಚತ್ರಕ್ಕೆ ಕೃತಜ್ಞತೆ: ವೇಗೋತ್ಸರ್ಷಗೊಂಡ ಪ್ರತಂತ್ರ ಪತನ - ಟೋನಿ ಡ್ಯಾನ್‌ಬರಿ - ವಿಕಿಮೀಡಿಯ ಕಾಮನ್ಸ್‌ 
URL:https:/commons.wikimedia.org/wiki/File/Aff-Level-l-SkydiveLangaring.LicenseCC-BY 


ಕೃತಣ್ಣತೆಗಳು: ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಸಹಭಾಗಿಗಳಗೆ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ ನ ಉಧಮ್‌ ಸಿಂಗ್‌ನಗರದ ಜಲ್ಲಾ ಸಂಸ್ಲೆಯ ವಿಜ್ಞಾನ ತಂಡದ ಸದಸ್ಯರಿಗೆ 
ಮತ್ತು ಅನಾಮಧೇಯ ಸಮೀಕ್ಷಕರಿಗೆ ಲೇಖಕರು ಕೃತಜ್ಞತೆಗಳನ್ನು ಅರ್ಪಿಸುತ್ತಾರೆ. ಈ ಲೇಖನದ ಹಸ್ತಪ್ರತಿಯನ್ನು ಓದಲು ಮತ್ತು ಪ್ರಕಟಣೆ ಮಾಡಲು ಯೋಗ್ಯವಾದುದನ್ನಾಗಿ 
ಮಾಡುವಲ್ಲ ಚಿತ್ರ ಅವರಿಗೂ ಮತ್ತು ರಾಮ್‌ಜ ಅವರಿಗೂ ಲೇಖಕರು ಖಣಿಯಾಗಿದ್ದಾರೆ. 


References 


1. Clement, J. (1982). Students’ preconceptions in introductory 5. 
mechanics. American Journal of Physics, 50(1), 66-71. 


2. Halloun,1.A., & Hestenes, D. (1985). Common sense concepts about 
motion. American Journal of Physics, 53(11), 1056-1065. 


3. Rampal, A. (1995). Where the force is absent? Sandarbh, 3 (1), 19-33. 


[ 


4. Trumper, R. (1995). The Need for Change in Elementary-school 
Teacher Training: The force concept as an example. Asia-Pacific 


Journal of Teacher Education, 26 (1), 7-25. 


Shome, S. (2013). When objects fail to move despite force being 
exerted! Voices of Teachers and Teacher Educators, 2 (2), 38-43. 


Jammer, M. (1962). Concepts of force. USA: Harper Torchbook. 


7. Hestenes, D. Wells, M., and Swackhamer, G. (1992). Force concept 
inventory. The Physics Teacher, 30 (3), 141 - 158. 


್‌ ಸೌರವ್‌ ಶೋಮ್‌ - ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಪ ಕೆಲಸ ಮಾಡುತ್ತಿದ್ದಾರೆ. ಅವರನ್ನು ಸಂಪರ್ಕಿಸುವ ಇಮೇಲ್‌ ವಿಳಾಸ - 


4 
| 
I 


saurav.shome@azimpremjifoundation.org ee shomesaurav @gmail.com. 


ಅನುವಾದ: ಗಾಯತ್ರಿ ಮೂರ್ತಿ ಪರಿಶೀಲನೆ: ನಿರ್ಮಲ ಜ.ವಿ. 


62 ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


